ತರಗತಿಗಳಲ್ಲಿ ವಿಂಗಡನೆಯನ್ನು ತಡೆಯುವುದು 


ನವೀನ್‌ ಕುಮಾರ್‌ ಪಾಸ್ವಾನ್‌ 


ನನ್ನ 16 ವರ್ಷಗಳ ಶಿಕ್ಷಣದುದ್ದಕ್ಲೂ ಒಂದನೇ ತರಗತಿಯುಂದ 
ಪದವಿ ಪೂರ್ವ ಶಿಕ್ಷಣದವರೆಗೆ ನಾನು ತರಗತಿಯಲ್ಲ 
ಹುಡುಗಿಯರೊಂದಿಗೆ ಮಾತನಾಡುತ್ತಿರಲಲ್ಲ. ಕೆಲವು ಹುಡುಗರು 
ಹುಡುಗಿಯರೊಂದಿಗೆ ಹಿಂಜರಿಕೆಯಿಲ್ಲದೆ ಮಾತನಾಡುತ್ತಿದ್ದರು. 
ಆದರೆ ನನಗೆ ಹುಡುಗಿಯರೊಡನೆ ಸಂವಹನ ನಡೆಸಲು ಕೆಲವು 
ಮಾನಸಿಕ ಅಡೆತಡೆಗಳದ್ದವು. ಅದಕ್ಕಿಂತಲೂ ಹೆಚ್ಚಾಗಿ 
ಹುಡುಗಿಯರೊಂದಿಗೆ ಮಾತನಾಡದ ಹುಡುಗರ ಗುಂಪನ್ನು 
ನಾನು ಮುನ್ನಡೆಸುತ್ತಿದ್ದೆ. ಈಗ ಇಷ್ಟು ವರ್ಷಗಳ ಬಳಕ 
ಹುಡುಗಿಯರೊಂದಿಗೆ ಮಾತನಾಡುವುದರಿಂದ ನನ್ನನ್ನು 
ತಡೆಯುತ್ತಿದ್ದುದು ಯಾವುದೆಂದು ನಾನು ಆಶ್ಚರ್ಯಪಡುತ್ತೇನೆ. 
ನನ್ನ ಗೆಳೆಯರು ಮಾತನಾಡದಂತೆ ನಾನೇಕೆ ತಡೆಯುತ್ತಿದ್ದೆ? 
ಇದಕ್ಕೂ ನನ್ನ ಪೋಷಕರಿಗೂ ಅಥವಾ ನನ್ನ ಶಿಕ್ಷಕರಿಗೂ 
ಏನಾದರೂ ಸಂಬಂಧವಿದೆಯೇ? ಇದು ನನ್ನ ಮೇಲೆ 
ಸಿನಿಮಾಗಳು ಜರಿದ ಪ್ರಭಾವವಾಗಿತ್ತೇ? ಈ ಲೇಖನದಲ್ಲ ಒಬ್ಬ 
ವಿದ್ಯಾರ್ಥಿಯಾಗಿ ನನ್ನ ಮೇಲೆ ಪರಿಣಾಮ ಬೀರಿದ ಹಾಗೂ 
ಇಂದಿನ ಮಕ್ಕಳ ಮೇಲೆ ಈಗಲೂ ಪ್ರಭಾವ ಜೀರುತ್ತಿರಬಹುದಾದ 
ಕೆಲವು ಅನುಭವಗಳನ್ನು ನಾನು ಹಂಚಿಕೊಳ್ಳುತ್ತಿದ್ದೇನೆ. ಈ 
ಲೇಖನವು ತರಗತಿಯಲ್ಲನ ಅಂಗ ವಿಂಗಡನೆಯು ವಿದ್ಯಾರ್ಥಿಗಳ 
ಕಅಕೆಯ ಮೇಲೆ ಜೀರುವ ಸಾಮಾನ್ಯ ಪ್ರಭಾವವನ್ನು ಮತ್ತು 
ನಿರ್ದಿಷ್ಟವಾಗಿ ವಿದ್ಯಾರ್ಥಿಗಳ ಸಮದ್ರ ಕಅಕೆಯ ಮೇಲೆ ಬೀರುವ 
ಪ್ರಭಾವವನ್ನು ಎತ್ತಿ ತೋರಿಸುತ್ತದೆ. ಅಂತಿಮವಾಗಿ, 
ತರಗತಿಯಲ್ಲ ಇರುವ ಪ್ರತ್ಯೇಕತೆಯನ್ನು ಒಂದಾಗಿಸುವ 
ಮಾರ್ಗಗಳನ್ನು ಸೂಚಿಸುತ್ತದೆ. 


ಶಾಲೆಯು ನಮಗೆ ಕುಟುಂಬಕ್ಕೆ ಹೊರತಾದ, ಸಾಮಾಜಕವಾಗಿ 
ತೆರೆದುಕೊಳ್ಳುವ ಮೊದಲ ಅವಕಾಶವನ್ನು ಒದಗಿಸುತ್ತದೆ. ನನ್ನ 
ಶಾಲೆಯಲ್ಲ ಹುಡುಗರು ಮತ್ತು ಹುಡುಗಿಯರಿಗೆ ಪ್ರತ್ಯೇಕವಾದ 
ಆಸನದ ವ್ಯವಸ್ಥೆಯುತ್ತು. ನಾನು ಹುಡುಗಿಯರೊಂದಿಗೆ 
ಮಾತನಾಡುತ್ತಿರಅಲ್ಲ ಮತ್ತು ನನ್ನ ಡಗುಂಪಿನಲ್ಲಲ್ಲದ 
ಹುಡುಗರೊಂದಿಗೆ ಕೂಡ ಮಾತನಾಡುತ್ತಿರಅಲ್ಲ. ಹುಡುಗರಿಗೆ 
ಹೋಪಲಸಿದರೆ ಹುಡುಗಿಯರು ಬುದ್ದಿಮಟ್ಟ ಕಡಿಮೆ ಎಂದು ನಾನು 
ಭಾವಿಸಿದ್ದೆ. ಮತ್ತು ಅವರ ಬಣ್ಣೆ ಯಾವುದೇ ಗೌರವ ನನಗಿರಲಲ್ಲ. 
ಆದರೂ ನನ್ನ ಸಹೋದರಿ ಮತ್ತು ನನ್ನ ಕೆಲವು ಮಹಿಳಾ 
ಶಿಕ್ಷಕರನ್ನು ಇದಕ್ಕೆ ಅಪವಾದವೆಂದು ನಾನು ಭಾವಿಸಿದ್ದೆ. ಕೇವಲ 
ಹುಡುಗರ ಗುಂಪಿನ ಭಾಗವಾಗಿರುವುದರಿಂದ, ನನ್ನದು 
ಸೀಮಿತ ಬೆರೆಯುವಿಕೆಯಾದ್ದರಿಂದ ನನ್ನದು ಸೀಮಿತ ಕಲಕೆ. ಈ 
ಪ್ರತ್ಯೇಕತೆಯು ನಾನು ಪದವಿ ಮುಗಿಸುವವರೆಗೂ. ನನ್ನ 
ಆಯ್ದೆಗಕಳ ಮೇಲೆ ಮತ್ತು ನನ್ನನ್ನು ನಾನು ನೋಡುವ 
ದೃಷ್ಟಿಕೋನದ ಮೇಲೆ ಪ್ರಭಾವ ಜರಿತು. 


ಇ 
5 
[C 


ನಾನು ಆದರ್ಶ ವ್ಯಕ್ತಿ ಎಂಬ ಸ್ವಲ್ಪನೆಯನ್ನು (self-image) 
ಬೆಳೆಸಿಕೊಂಡಿದ್ದೆ. ಈ ಸ್ವ-ಕಲ್ಪ್ಲನೆ ಉಸಿಕೊಳ್ಳುವ ಬಯಕೆಯು 
ನನ್ನೆಲ್ಲ ಕ್ರಿಯೆಗಳನ್ನು ನಿಯಂತ್ರಿಸುತ್ತಿತ್ತು. ನನ್ನ ಪ್ರಕಾರ ಆದರ್ಶ 
ವ್ಯಕ್ತಿಯಾಗಿರುವುದೆಂದರೆ ತತ್ಪಾದರ್ಶಗಳ ವ್ಯಕ್ತಿಯಾಗಿರುವುದು. 
ಯಾರಿಗೂ ನನ್ನ ವರ್ತನೆಗಳನ್ನು ಪ್ರಶ್ನಿಸುವ ಅವಕಾಶವನ್ನು 
ನೀಡದಿರುವುದು. ಹುಡುಗಿಯರೊಂದಿಗೆ ಮಾತನಾಡದ 
ಹುಡುಗ ಎಂಬ ಈ ಸಂಭಾವ್ಯ ಪರಿಶುದ್ಧ ಚಿತ್ರವನ್ನು ನಾನು 
ಯಶಸ್ವಿಯಾಗಿ ನನ್ನ ಣೆಕೆಯರ ಪೋಷಕರ ದೃಷ್ಟಿಯಲ್ಲಿ 
ಕಟ್ಟಕೊಂಡಿದ್ದೆ. ಅವರಿಗೆ ನನ್ನ ಮೇಲೆ ನಂ೦ಜಕೆ ಇತ್ತು ಹಾಗೂ 
ಅವರು ನಾನು ಒಳಗೊಂಡಿರುವಂತಹ ಯಾವುದನ್ನಾದರೂ 
ಮಾಡಲು ನನ್ನ ಗೆಳೆಯರಿಗೆ ಸುಲಭವಾಗಿ ಅನುಮತಿ 
ನೀಡುತ್ತಿದ್ದರು. ಶಾಲಾ ಆಡಳತಕ್ಕೂ ನನ್ನ ಮೇಲೆ ಇದೇ ರೀತಿಯ 
ನಂಜಕೆ ಇತ್ತು. ಅವರು ಯಾರಾದರೂ ಹೊಸ ಶಿಕ್ಷಕರ ಬಣ್ಣೆ 
ತಿಆಯಲು ಅಥವಾ ನನ್ನ ಸಹಪಾಠಿಗಳ ಪೈಕಿ ತುಂಟತನದಲ್ಲ. 
ಕಿಡಿಗೇಡಿತನದಲ್ಲ ಭಾಗಿಯಾದವರ ಹೆಸರುಗಳನ್ನು ತಿಆಯಲು 
ನನ್ನನ್ನು ಸಂಪರ್ಕಿಸುತ್ತಿದ್ದರು. ಈ ಬಧದ್ದೆ ನಮ್ಮ ನಡುವೆ 
ಜಗಳವಾದರೂ ನಾನು ನನ್ನ ಈ ವ್ಯಕ್ತಿತ್ವವನ್ನು ಉಳಸಿಕೊಳ್ಳಲು 
ಅವರಿಗೆ ನನ್ನ ಗೆಳೆಯರ ಹೆಸರುಗಳನ್ನು ತಿಳಸುತ್ತಿದ್ದೆ. ನನಗೆ 
ಇದೊಂದು ಸಂದಿದ್ದ ಪರಿಸ್ಥಿತಿಯಾಗಿತ್ತು. ಈ ಪ್ವ-ವ್ಯಕ್ತಿತ್ತವನ್ನು 
ಉಳಸಿಕೊಳ್ಳಲು ನಾನು ನನ್ನನ್ನು ಹಾಗೂ ನನ್ನ ಗೆಳೆಯರನ್ನು 
ಹುಡುಗಿಯರೊಂದಿಗೆ ಮಾತನಾಡದಂತೆ ತಡೆಯುತ್ತಿದ್ದೆ. ಅವರು 
ಹುಡುಗಿಯರೊಂದಿಗೆ ಮಾತನಾಡಿದರೆ ನಾನು ಅವರೊಂದಿಗೆ 
ಮಾತನಾಡದೆ ಇರುವ ಮೂಲಕ ಅವರಿಗೆ ಒತ್ತಡ ಹಾಕುತ್ತಿದ್ದೆ. 
ನಾನು ಈ ಇಮೇಜ್‌ ಉಳಸಿಕೊಳ್ಳಲಕ್ಲಾಗಿ ಹುಡುಗಿಯರೊಂದಿಗೆ 
ತೀರ ಕಠೋರವಾಗಿ ವರ್ತಿಸುತ್ತಿದ್ದ. ನಾವು ತರಗತಿಯಲ್ಲ 
ಗುಂಪಾಗಿ ಹುಡುಗಿಯರ ಬಣ್ಣೆ ಕಮೆಂಟ್‌ ಮಾಡುವ/ಟೀಕಿಸುವ 
ಮೂಲಕ ಅವರನ್ನು ಬೆದರಿಸುತ್ತಿದ್ದೆವು. ತರಗತಿಯ ಒಳಗೆ 
ಹುಡುಗರ ಹಾಗೂ ಹುಡುಗಿಯರ ನಡುವೆ ಪ್ರತ್ಯೇಕತೆ ಇದ್ದದ್ದು 
ಮಾತ್ರವಲ್ಲ. ಪರಸ್ಪರ ಹುಡುಗರ ನಡುವೆಯೂ ಎರಡು ಪ್ರತ್ಯೇಕ 
ಗುಂಪುಗಳಾಗಿ ತರಗತಿಯು ವಿಂಗಡಿಸಲ್ಪಟ್ಟತ್ತು. 


ಶಾಲಾ ಆಡಳತವಾಗಲ ನನ್ನು ಪೋಷಕರಾಗಲ 
ಉದ್ದೇಶಪೂರ್ವಕವಾಗಿ ನನ್ನ ಈ ಮನೋಭಾವವನ್ನು 
ಪ್ರೋತ್ಸಾಹಿಸಿರಲಲ್ಲ. ಅದೇ ರೀತಿ ಕುಟು೦ಂಬವಾಗಲ ಶಿಕ್ಷಕರಾಗಅ 
ಎಂದಾದರೂ ಈ ಬಗ್ಗೆ ನನ್ನೊಂದಿಗೆ ಮಾತನಾಡಿರಲಲ್ಲ 
ಎಂಬುದೂ ಸತ್ಯವಾಗಿದೆ. ನನ್ನ 21ನೇ ವಯಸ್ಸಿನಲ್ಲ ನಾನು 


ಎನ್‌ಜ&ಓಿ ಒಂದರಲ್ಲ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲ ಅಂಗತ್ತ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


52 


ತರಬೇತಿಯನ್ನು ಪಡೆದೆ. ಈ ತರಬೇತಿಯು ನನ್ನೊಳಗಿದ್ದ 
ಪಕ್ಷಪಾತಗಳ ಬಗ್ಗೆ ಅರಿವು ಮೂಡಿಸಿತು. ವಿದ್ಯಾರ್ಥಿ 
ಜೀವನದುದ್ದಕ್ಲೂ ಮಹಿಳೆಯ ವಿರುದ್ಧದ ಸಿದ್ದಮಾದರಿಗಳು 
(stereotypes) ಹಾಗೂ ಪೂರ್ವಾರ್ರಹಗಕೇ ನಾನು ಹಾಗೆ 
ವರ್ತಿಸಲು ಕಾರಣವಾಗಿದ್ದವು ಎಂಬುದು ನನಗೆ 
ಅರಿವಾಲಯುತು. 


ನಾನು 11! ವರ್ಷದವನಾಗಿದ್ದಾಗ ನನ್ನ ಅಕ್ಕ ಜೀನ್‌ ತೊಡುವುದಕ್ಕೆ 
ಆಕ್ಷೇಪ ವ್ಯಕ್ತಪಡಿಸಿದ ಘಟನೆಯು ನನಗೆ ನೆನಪಾಯುತು. 
ಇಷ್ಟೊಂದು ವರ್ಷಗಳ ಕಾಲ ನಾನೆಷ್ಟು ಸಂವೇದನಾರಹಿತನಾಗಿಥ್ದೆ 
ಎಂಬುದನ್ನು ನಾನು ತಿಆದುಕೊಂಡೆನು. 


ವಿಂಗಡನೆಯನ್ನು ತಡೆಗಟ್ಟುವುದು 


ತರಗತಿಗಳ ಬದಲಾವಣಿ ತರುವುದರಲ್ಲ ಶಿಕ್ಷಕರ ಪಾತ್ರ 
ಮಹತ್ವದ್ದು. ಶಾಲೆಯೊಳಗಿನ ಪ್ರತ್ಯೇಕತೆಯನ್ನು ತೊಡೆದು 
ಹಾಕಲು ಅವರು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಹಾಗೂ 
ತರಗತಿಯನ್ನು ಎಲ್ಲರಿಗೂ ಸಮಗ್ರ ಕಲಕೆಯ ಸ್ಥಳವಾಗಿ 
(holistic learning space) ಅಭವೃದ್ಧಿಪಡಿಸಬಹುದು. ನನ್ನು 
ಶಾಲೆಯ ಶಿಕ್ಷಕರು ನನ್ನ ತರಗತಿಯಲ್ಲ ಪ್ರತ್ಯೇಕತೆಯನ್ನು ಕಡಿಮೆ 
ಮಾಡಲು ಏನು ಮಾಡಬಹುದಿತ್ತು ಎಂದು ಯೋಚಿಸಿದರೆ ನನಗೆ 
ಈಗ ಅಚ್ಚರಿಯಾಗುತ್ತಿದೆ. ತರಗತಿಗಳಲ್ಲ ವಿಂಗಡನೆಯನ್ನು 
ಪರಿಹರಿಸಲು ಶಿಕ್ಷಕರು ತೆಗೆದುಕೊಳ್ಳಬಹುದಾದ ಕೆಲವು 
ಕ್ರಮಗಳು ಠೇ ಕೆಳಗಿನಂತಿವೆ. 


ಭಾವನೆಗಳ ಬಗ್ಗೆ ಮಾತನಾಡಲು ಉತ್ತೇಜಿಸುವುದು 


ಶಿಕ್ಷಕರು ಶಾಲೆಯಲ್ಲ ಭಾವನಾತ್ಯೃಕ ವಾತಾವರಣವನ್ನು 
ಸುಗಮಗೊಳಸಬಹುದು. ಇಲ್ಲ ಪ್ರೀತಿ. ದ್ಲೇಷ, ಅಸೂಯೆ ಮತ್ತು 
ಭಯದಂತಹ ಭಾವನೆಗಳ ಬಗ್ಗೆ ಮಾತನಾಡಲು ಮಕ್ಷಳನ್ನು 
ಪ್ರೋತ್ಪಾಹಿಸಲಾಗುತ್ತದೆ ಮತ್ತು ಸಹಾಯ ಮಾಡಲಾಗುತ್ತದೆ. 
ಇದು ಮಕ್ಕಳು ತಮ್ಮ ಭಯ ಮತ್ತು ಆತಂಕವನ್ನು ಪರಸ್ಪರ 
ಹಂಚಿಕೊಳ್ಳಲು ಮತ್ತು ಅವುಗಳಂದ ಹೊರಬರಲು ಪರಸ್ಪರ 
ಸಹಾಯ ಮಾಡುವ ಅವಕಾಶವನ್ನು ಸೃಷ್ಟಿಸುತ್ತದೆ. 


ಮಿಶ್ರ ಗುಂಪುಗಳನ್ನು ರಚಿಸುವುದು 


ವಿವಿಧ ಗುಂಪುಗಳಾಗಿ ವಿಂಗಡಿಸಲ್ಪಟ್ಟ ಮಕ್ಕಳನ್ನು ಸೇರಿಸಿ ಸಣ್ಣ 
ಉಪಗುಂಪುಗಳನ್ನು ರಚಿಸಿ ಶಿಕ್ಷಕರು ಅವರಿಗೆ ಗುಂಪು ಕೆಲಸ 
(ಗ್ರೊಪ್‌ ವರ್ಕ್‌) ಕೊಡಬಹುದು. ಇದು ವಿವಿಧ ಪ್ರತ್ಯೇಕ 
ಗುಂಪುಗಳ ಮಕ್ಕಳನ್ನು ಪರಸ್ಪರ ಸಂವಹನ ನಡೆಸುವಂತೆ 
ಮಾಡುತ್ತದೆ. 


ಗುಂಪು ಯೋಜನಾ ಕಾರ್ಯಗಳನ್ನು ನೀಡುವುದು 


ವಿದ್ಯಾರ್ಥಿಗಳು ಜೊತೆಯಾಗಿ ಕೆಲಸ ಮಾಡಲು ಕಲಯುವಂತಹ 
ಸಾಮಾನ್ಯ ಗುರಿಗಳನ್ನು ಗೊತ್ತುಪಡಿಸಿ ಹಾಗೂ ಒದ್ಗಟ್ಟನ ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಇತರ ವಿದ್ಯಾರ್ಥಿಗಳಗೆ ಗೌರವದ ಭಾವವನ್ನು 
ಬೆಳೆಸಿಕೊಳ್ಳುವಂತಹ ಪರಸ್ಪರ ಒಟ್ದಾಗಿ ಮಾಡುವಂತಹ 
ಚಟುವಟಕೆಗಳನ್ನು (collaborative task) ಉದ್ದೇಶ- 


ಪೂರ್ವಕವಾಗಿ ಕೊಡುವ ಮೂಲಕ ಶಿಕ್ಷಕರು ವಿದ್ಯಾರ್ಥಿಗಳ 
ನಡುವಿನ ಸಂವಹನವನ್ನು ಉತ್ತೇಜಸಬಹುದು. ಶಿಕ್ಷಕರು ಇದನ್ನು 
ತಂಡಗಳನ್ನು ರಚಿಸುವ ಮೂಲಕ ಮಾಡಬಹುದು. ಇದರಿಂದಾಗಿ 
ವಿಂಗಡಿಸಲ್ಲಟ್ಟ ಎರಡು ಗುಂಪುಗಳ ವಿದ್ಯಾರ್ಥಿಗಳು ಪರಸ್ಪರ 
ಸಂವಹನ ನಡೆಸಲು ಹೆಚ್ಚು ಸಮಯ ಸಿಗುತ್ತದೆ ಮತ್ತು 
ಜೊತೆಯಾಗಿ ಕೆಲಸ ಮಾಡುವಾಗ ಪರಸ್ಪರರನ್ನು ಅರ್ಥ 
ಮಾಡಿಕೊಳ್ಳಲು ಹೆಚ್ಚು ಕಾಲಾವಕಾಶ ಸಿಗುತ್ತದೆ. 


ಸಮಾನ ತಿಳಿವಳಿಕೆಯ ನಿರ್ಮಾಣ 


ತರಗತಿಯೊಳಗೆ ವಿದ್ಯಾರ್ಥಿಗಳು ತಮ್ಮ ಅಭಪ್ರಾಯಗಳನ್ನು 
ಹಂಚಿಕೊಳ್ಳಲು ಅವಕಾಶ ನೀಡುವ ಮೂಲಕ ವಿಭಿನ್ನ 
ಅಭಿಪ್ರಾಯಗಳನ್ನು ಆಅಸಲು ಅನುವಾಗುವಂತಹ ಮುಕ್ತ 
ವಾತಾವರಣವನ್ನು ಶಿಕ್ಷಕರು ನಿರ್ಮಿಸಬೇಕು. ಆ ನಿಟ್ಟನಲ್ಲಿ 
ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಮೂಲಕ ಶಿಕ್ಷಕರು ತಮ್ಯ 
ತರಗತಿಗಕ್ಲೂ ವಿಭನ್ನ ಅಭಪ್ರಾಯಗಳನ್ನು ಕೇಳುವ 
ಸಂಸ್ಕೃತಿಯನ್ನು. ಸಮಾನತೆಯನ್ನು ನಿರ್ಮಿಸಬಹುದು. 


ತರಗತಿಯೊಳಗೆ ಸಮತೋಲನ ಸಾಧಿಸುವುದು 


ತರಗತಿಯಲ್ಪರುವ ಗುಂಪು ಕ್ರಿಯಾಶೀಲತೆಯನ್ನು (ಕroup 
dynamics) ಶಿಕ್ಷಕರು ಸುಲಭವಾಗಿ ಗ್ರಹಿಸಬಹುದು. ಅವರು 
ಇದನ್ನು ದಮನಿಸುವ ಹಾಗೂ ದಮನಕ್ಕೊಳಪಡುವ ಗುಂಪುಗಳ 
ನಡುವಿನ ಶಕ್ತಿಯನ್ನು ಸಮತೋಲನದಲ್ಲಡಲು ಬಳಸಬಹುದು. 
ದಮನಕ್ಕೊಳಗಾಗುವ ಗುಂಪಿನ ಮಕ್ಕಳ ಅಭಪ್ರಾಯಗಳನ್ನು 
ಉದ್ದೇಶಪೂರ್ವಕವಾಗಿ ಕೇಳುವ ಹಾಗೂ ಅವರ ವಾದಗಳನ್ನು 
ಬೆಂಬಅಸುವ ಮೂಲಕ ಅವರ ಭಾಗವಹಿಸುವಿಕೆಯನ್ನು 
ಸುಗಮಗೊಳಸಬಹದು. 


ತರಗತಿಯಲ್ಲಿ ವಿದ್ಯಾರ್ಥಿಗಳಲ್ಲ ಸಂಲಗ್ಗತೆಯನ್ನು/ಒಧ್ಗಟ್ಟನ್ನು 
ಮೂಡಿಸಲು ಈ ಕ್ರಮಗಳನ್ನು ಅನುಸರಿಸಬೇಕೆಂದು ಪ್ರಸಿದ್ಧ 
ಮನೋ ವಿಶ್ಲೇಷಕರಾದ ವಿಲ್ಲೆಡ್‌ ಬ್ರಯಾನ್‌ ಸಲಹೆ ನೀಡುತ್ತಾರೆ: 


ಸಾಮಾನ್ಯ ಗುರಿಗಳನ್ನು ರೂಪಿಸುವುದು 


ಇಡೀ ತರಗತಿಯ ಮಕ್ಕಳೆಲ್ಲ ಜೊತೆ ಸೇರಿ ನಿರ್ವಹಿಸುವಂತಹ 
ಸಾಮಾನ್ಯ ಗುರಿಗಳನ್ನು ನಿರೂಪಿಸುವುದರಿಂದ ಮಕ್ಷಳಗೆ 
ತರಗತಿಯ ಸಾಮೂಹಿಕ ಗುರಿಗಳನ್ನು ಗುರುತಿಸಲು ಹಾಗೂ 
ಅದಕಾಗಿ ಜೊತೆ ಸೇರಿ ಕೆಲಸ ಮಾಡಲು 
ಸಹಾಯಕವಾಗುವುದು. 


ತನ್ನನ್ನು ಇತರರಿಂದ ಪ್ರತ್ಯೇಕಿಸಿಕೊಳ್ಳುವುದು 


ವ್ಯಕ್ತಿಗಳು ತಮ್ಮ ಸಾಮಾಜಕ ಹಾಗೂ ಮಾನಸಿಕ ಅನುಭವಗಳ 
ಆಧಾರದಲ್ಲಿ ವಿಭನ್ನರಾಗಿದ್ದಾರೆ ಎಂಬ ತಿಳುವಳಕೆ ಹಾಗೂ 
ಸ್ತೀಕಾರಾರ್ಹತೆಯನ್ನು ಶಿಕ್ಷಕರು ವಿದ್ಯಾರ್ಥಿಗಳಲ್ಲ 
ಬೆಳೆಸಬಹುದು. ಇದು ತನ್ನ ಹಾಗೂ ಇತರರ ಬಗ್ಗೆ ಉತ್ತಮ 
ತಿಕುವಳಕೆಯನ್ನು ಬೆಳೆಸಲು ನೆರವಾಗುವುದು. ವಿನ್ನು 
ಅಭಪ್ರಾಯಗಳನ್ನು ಹೊಂದಿರುವ ಜನರ ಬಗ್ಗೆ ಗೌರವವನ್ನು 


ಬೆಳೆಸಲು ಕೂಡ ಇದು ಸಹಾಯ ಮಾಡುತ್ತದೆ. 


ಇತರರೊಂದಿಗೆ ಸಹಜವಾಗಿರುವುದು 


ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿರುವ ಜನರನ್ನು 
ಪ್ಪೀಕರಿಸಿಕೊಳ್ಳುವುದು ಒಂದು ಕಷ್ಟದ ಕೆಲಸವೇ ಆಗಿದೆ. 
ಏಕೆಂದರೆ ಅದಕ್ಕೆ ಒಂದು ವಿಷಯದ ಬಧಣ್ಣೆ ಒಬ್ಲರ ಸ್ವಂತ 
ಅಭಿಪ್ರಾಯವನ್ನು ಪ್ರಶ್ನಿಸಿಕೊಳ್ಳುವ ಕೌಶಲದ ಅಗತ್ಯವಿದೆ. 


ವಿದ್ಯಾರ್ಥಿಗಳು ಪರಪ್ಪರರ ಅಭಪ್ರಾಯಗಳನ್ನು ಸೌಜನ್ಯದಿಂದ 


ಆಅಸುವಂತೆ ಶಿಕ್ಷಕರು ಈ ಪ್ರಕ್ರಿಯೆಯನ್ನು 
ಸುಗಮಗೊಳಸಬಹುದು, ತರಗತಿಯ ಪ್ರತಿ ಸದಸ್ಯನ 
ಕೊಡುಗೆಯು ಮಹತ್ವದ್ದು ಎಂಬ ಅರಿವನ್ನು ಮಕ್ನಳಲ್ಪ 
ಮೂಡಿಸಬೇಕು. 

ಭಿನ್ನಾಭಿಪ್ರಾಯಗಳನ್ನು ಸಹಿಸುವುದು 


ಇತರ ಸದಸ್ಯರ ಭನ್ನಾಭಪ್ರಾಯಗಳನ್ನು ಸಹಿಸುವ ಹಾಗೂ 
ಅದನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು 
ಶಿಕ್ಷಕರು ವಿದ್ಯಾರ್ಥಿಗಳಗೆ ಸಹಾಯ ಮಾಡಬಹುದು. 
ವಿದ್ಯಾರ್ಥಿಗಳು ವಿಚಾರಗಳನ್ನು ವಿರೋಧಿಸಲು ಕಲಯುವರು: 
ವ್ಯಕ್ತಿಗಳನ್ನಲ್ಲ. ಸಮಸ್ಯೆಯನ್ನು ಹಲವು ದೃಷ್ಟಿಕೋನಗಳಂದ 
ಮೋಡಲು ಈ ಸಾಮರ್ಥ್ಯವು ಅವರನ್ನು ಸಜ್ಞುಣೊಳಸುತ್ತದೆ. 


ಹಿಮ್ಮಾಹಿತಿ ನೀಡುವುದನ್ನುಸುಗಮಗೊಳಿಸುವುದು 


ಶಾಲಾ ಮನಶಾಸ್ತಜ್ಞರಾದ ಕ್ರೇಗ್‌ ಸ್ಟೀವನ್ಸ್‌ ಅವರು ಹಿಮ್ಯಾಹಿತಿ 
ನೀಡುವ ಪರಿಕಲ್ಪನೆಯನ್ನು ಶಿಫಾರಸು ಮಾಡುತ್ತಾರೆ. ಈ 
ಪ್ರಕ್ರಿಯೆಯಲ್ಲ ಮಕ್ಕಳನ್ನು ರಚನಾತ್ಮಕ ವಿಚಾರಗಳು ಭಾವನೆಗಳು 
ಹಾಗೂ ಟೀಕೆಗಳನ್ನು ವ್ಯಕ್ತಪಡಿಸಲು ಪ್ರೋತ್ಥಾಹಸಲಾಗುತ್ತದೆ. 


ಪ್ರತಿಯೊಂದು ಮಗುವಿಗೂ ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳಲು 
ಅದರೊಂದಿಗೆ ನಿರಾಕರಿಸುವ ಅವಕಾಶವನ್ನು ನೀಡಲಾಗುತ್ತದೆ. 
ಇದು ಮಕ್ಕಳಗೆ ಸಂಘರ್ಷರಹಿತ ವಿಧಾನದಲ್ಲ ಪ್ರಶ್ನೆಗಳನ್ನು 
ಕೇಳಲು ಸಹಾಯ ಮಾಡುತ್ತದೆ. ಪರಿಣಾಮವಾಗಿ ಮಕ್ಕಳು 
ಮೌಖಕವಾಗಿ ಅಭವ್ಯಕ್ತಪಡಿಸುವವರಾಗುತ್ತಾರೆ. ಆಗ ಅವರು 
ಆಡುವ ಮಾತು. ಕೃತಿಗಳಗೆ ಹೆಚ್ಚು ಜವಾಬ್ದಾರಿದಾರರಾಗುತ್ತಾರೆ 
ಮತ್ತು ಇತರರ ಬಗ್ಗೆ ಹೆಚ್ಚು ಸಂವೇದನಾಶೀಲರಾಗುವರು. 

ವಿಭನ್ನ ಅಂಗ ಮತ್ತು ಸಿದ್ಧಾಂತಗಳನ್ನು ಹೊಂದಿರುವ 
ಸಹಪಾಠಿಗಳೊಂದಿಗೆ ಸಂವಹನ ಮಾಡುವುದರಿಂದ 
ಪ್ರತಿಯೊಂದು ಮಗುವೂ ವಿಷಯಗಳನ್ನು ಒಂದೇ 
ದೃಷ್ಟಿಕೋನದಿಂದ ನೋಡುವ ಬದಲು ಸಮಗ್ರ ಚಿತ್ರಣವನ್ನು 
ಪಡೆಯಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ವ್ಯತ್ಯಾಸಗಳ 
ಮೌಲ್ಯಗಳನ್ನು ಹಾಗೂ ವಿಭನ್ನ ವಿಚಾರಗಳನ್ನು ಮತ್ತು 
ಆದ್ಯತೆಗಳ ವೈವಿಧ್ಯತೆಯನ್ನು ಕಅಯುವರು. ಶಾಲೆಯಲ್ಲಿ 
ಪರಪ್ಪರ ಸಂವಹನ ನಡೆಸುವ ಸಂಸ್ಥೃತಿಯನ್ನು 
ಉತ್ತೇಜಸುವುದರಿಂದ ಸಮರಗ್ರ ಕಲಅಕೆ ಮತ್ತು ಬೆಳವಣಿಗೆಯ 


ಸ್ಥಳವಾಗಿ ಶಾಲೆಯು ಅಭವೃದ್ಧಿಹೊಂದುತ್ತದೆ. ಅಲ್ಪ 
ವಿದ್ಯಾರ್ಥಿಗಳು ಪರಸ್ಪರರಿಂದ  ಕಲಅಯುತ್ತಾರೆ ಮತ್ತು 
ಸಾಮೂಹಿಕವಾಗಿ ಉತ್ತಮ ಪರ್ಯಾಯಗಳನ್ನು 


ಕಂಡುಕೊಳ್ಳುತ್ತಾರೆ. ಒಮ್ಮೆ ವಿದ್ಯಾರ್ಥಿಗಳು ವ್ಯಕ್ತಿಗಳು ಹಾಗೂ 
ಗೆಳೆತನವನ್ನು ಗೌರವಿಸುವುದರ ಮಹತ್ವವನ್ನು ಮತ್ತು ಪ್ರಂತ 
ಹಾಗೂ ಗುಂಪುಗಳ ದೊಡ್ಡ ಗುರಿಗಳ ಮೇಲೆ ಗಮನ 
ಕೇಂದ್ರೀಕರಿಸುವುದು ಸೇರಿಕೊಂಡಂತೆ ನಿರ್ದಿಷ್ಠ ಮೌಲ್ಯಗಳನ್ನು 
ತಿಆದುಕೊಂಡು ತರಗತಿಗಳ ಅಳವಡಿಸಲು ಅಭ್ಯಾಸ 
ಮಾಡಿಕೊಂಡಾಗ ಇದು ಸಾಧ್ಯವಾಗುವುದು. 


ನವೀನ್‌ ಕುಮಾರ್‌ ಪಾಸ್ವಾನ್‌ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದಲ್ಲ ಸಂಶೋಧನಾ 
ಸಹಾಯಕರಾಗಿದ್ದು. ಸಂವಾದ, ನ್ಯಾಯ ಮತ್ತು ಭ್ರಾತೃತ್ವದಲ್ಲ ಆಸಕ್ತಿ ಹೊಂದಿರುವ ಗುಂಪಿನ ಭಾಗವಾಗಿದ್ದಾರೆ. ಇದಕ್ಕೂ ಮುನ್ನು ಅವರು 
ಪ್ರದಾನ್‌ ಎಂಬ ಸರ್ಕಾರೇತರ ಸಂಸ್ಥ್ಸೆಯಲ್ಲ ಅಭವೃದ್ಧಿ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸದ್ದಾರೆ. ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲಿ 
ಶಿಕ್ಷಣಶಾಸ್ತ್ರದಲ್ಲ ಸ್ಥಾತಕೋತ್ತರ ಪದವಿ ಪಡೆದಿದ್ದು, ತಂಡಗಳ ರಚನೆ ಮತ್ತು ಅಸ್ಕಿತೆ ಕುರಿತ ಸಂಶೋಧನೆಯಲ್ಲ ಆಸಕ್ತಿ ಹೊಂದಿದ್ದಾರೆ. 
ಅವರನ್ನು ಗ೩aveenkumar.paswan@Qapu.edu.in ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶೌಕತ್‌ ಅಲಿ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


